ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಳೆ ಗುರುತಿನ ಪ್ರಶ್ನೆ ಸಂಖ್ಯೆ : 927 


ಮಾನ್ಯ ಸದಸ್ಯರ ಹೆಸರು : ಶ್ರೀ ಅರವಿಂದ ಕುಮಾರ ಅರಳಿ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 

ವಿಷಯ : ಬೀದರ್‌ ಜಿಲ್ಲೆ ಪ್ರವಾಸೋದ್ಯಮ ಅಭಿವೃದ್ಧಿ ಗೊಳಿಸುವ ಬಗ್ಗೆ 

ಉತ್ತರಿಸುವ ದಿನಾಂಕ : 13.03.2020 

ಉತ್ತರಿಸುವ ಸಚಿವರು : ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಯುವ 


ಸಬಲೀಕರಣ ಮತ್ತು ಕ್ರೇಡಾ ಸಚಿವರು 


ಬೀದರ್‌ ಜಿಲ್ಲೆಯು ಮಾಡೆಲ್‌ 
ಟೂರಿಸ್ಟ್‌ ಡೆಸ್ಟಿನೇಶನ್ಸ್‌ (Model 
Tourist Destination) ಪ್ರವಾಸಿ 
ತಾಣ ಯೋಜನೆಯಡಿಯಲ್ಲಿ 
2016ಕ್ಕೆ ರಾಜ್ಯ ಸರ್ಕಾರದಿಂದ 
ಕೇಂದ್ರಕ್ಕೆ ಸಲ್ಲಿಸಿದ ಪ್ರಸ್ತಾವನೆ 
ಯಾವ ಹಂತದಲ್ಲಿದೆ; 
ಯೋಜನೆಗೆ ಮಂಜೂರಾತಿ 
ಪಡೆಯಲು ಸರ್ಕಾರ 
ಮಾಡುತ್ತಿರುವ ಪ್ರಯತ್ನವೇನು; 
ಇದು ವಿಳಂಬವಾಗಲು 
ಕಾರಣಿಕರ್ತರು ಯಾರು? 


ಬೀದರ್‌ ಜಿಲ್ಲೆಯ ಮಾಡೆಲ್‌ 
ಟೂರಿಸ್ಟ್‌ ಡೆಸ್ಟಿನೇಷನ್‌ (Model 
Tourist Destination) ಪ್ರವಾಸಿ 
ತಾಣ ಯೋಜನೆಯಡಿ 
ಇಲಾಖೆಯಿಂದ ಕೇಂದ್ರ ಸರ್ಕಾರಕ್ಕೆ 
ಯಾವುದೇ ಪ್ರಸ್ತಾವನೆ 
ಸಲ್ಲಿಸಿರುವುದಿಲ್ಲ. 


No proposal on Bidar 
district under Model Tourist 
Destination scheme has 
been submitted to the 
Central Government by the 
Department. 


ನ 


ಕಡತ ಸಂಖ್ಯೆ: ಟಿಓಆರ್‌ 45 ಟಿಡಿವಿ 2020 ಬಲಿ 


(ಸಿ.ಟಿ.ರವಿ) 
ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 
ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


